ಕೂ. ಸ. ಅಪರ್ಣ 


ಗೋಟಣಿತುನುಕೂರು ಮತ್ತು ಕಲ್ಲೇಶ್ವರ ದೇವಾಲಯ 


ಗೋಣಿತುಮಕೂರು, ತುಮಕೂರು ಜಿಲ್ಲೆಯ 
ತುರುವೇಕೆರೆ ತಾಲ್ಲೂಕಿಗೆ ಸೇರಿದ ಒಂದು ಗ್ರಾಮ. 
ಇದು ತುರುವೇಕೆರೆ-ದಬ್ಬೆಘಟ್ಟ ವರಾರ್ಗದಲ್ಲಿದ್ದು, 
ತುರುವೇಕೆರೆಯಿಂದ ಮೂರು ಮೈಲಿ ದೂರದಲ್ಲಿದೆ. 
ಸುವಕಾರು ೮೦೦.೯೦೦ ವರ್ಷಗಳ ಇತಿಹಾಸವಿರುವ 
ಈ ಹಳ್ಳಿಯಲ್ಲಿ ಮೂರು ಶಾಸನಗಳು ದೊರೆತಿವೆ. ಇವು 
ಗಳಲ್ಲಿ ಒಂದು ಲಿಂಗಮುದ್ರೆಯ ಕಲ್ಲಾಗಿದ್ದರೆ,! 
ಮತ್ತೊಂದು *....ಕೆಅಸ ಬಂಡಿಯ,...” ಎಂಬ ಉಲ್ಲೇಖ 
ವಿರುವ ತೃಟಿತ ಶಾಸನವಾಗಿದೆ. ಈ ಊರಿನಲ್ಲಿರುವ 


ಕೆರೆಯ ಬಗ್ಗೆ ಇದಂ ಹೇಳುತ್ತಿರಬಹುದು. ವಿಜಯನಗರ: 
ಕಾಲದ ಮತ್ತೊಂದು ಶಾಸನವೂ ಇದ್ದು, ಅದು ಅಲ್ಲಲ್ಲಿ 
ಹಾಳಾಗಿದ್ದರೂ ಪೂರ್ಣಪಾಠವನ್ನೊಳಗೊಂಡಿದೆ. ಇಷ್ಟೇ 
ಅಲ್ಲದೆ, ಅಲ್ಲಲ್ಲಿ ಬಿಡಿ ವೀರಗಲ್ಲುಗಳೂ ವರಾಸ್ತಿಕಲ್ಲುಗಳೂ 
ದೊರೆತಿದ್ದು, ಅವು ಊರಿನ ಹಿರಿಮೆಯನ್ನು ಸಾರುತ್ತಿವೆ. 
“ಮಾಸ್ತಮ್ಮ ದೇವರು? ಎಂದು ಹೇಳುವ ಒಂದು ಸಣ್ಣ 
ಗುಡಿಯು ಅಲ್ಲಿದ್ದು, ಅದರ ಹಿನ್ನೆಲೆಯಲ್ಲಿ ಐತಿಹ್ಯ 
ವೊಂದಿದೆ,2 


1 ಈ ಲಿಂಗಮುದ್ರೆಯ ಕಲ್ಲಿಗೇ ಒಂದು ಗುಡಿಯನ್ನು ಕಟ್ಟಲಾಗಿದೆ. 

2 ಅಲ್ಲಿನ ಜನರು ಈ ರೀತಿಯಾಗಿ ಹೇಳುತ್ತಾರೆ; ಗೋಣಿಗರು ಹೆಚ್ಚಾಗಿ ವಾಸವಾಗಿದ್ದ ಈ ಊರಿಗೆ ಕೃಷ್ಣದೇವರಾಯನ 
ಕಾಲದಲ್ಲಿ ಅಲೆಮಾರಿಗಳಾಗಿ ಬಂದು ಒಕ್ಕಲಿಗರು ಸೇರಿಕೊಂಡರು.ಅವರದು ಒಂದೇ ಮನೆ ಇದ್ದರೂ ಆ ಮನೆಯಲ್ಲಿ ಹದಿನೇಳು 
ಜನರಿದ್ದುದರಿಂದ ಗೋಣಿಗರಿಗಿಂತಲೂ ಇವರೇ ಬಲಿಷ್ಕರಾಗಿದ್ದರು. ಇವರ ಮನೆಯ ಒಂದು ಸುಂದರವಾದ ಹೆಣ್ಣು 


ಮಗಳನ್ನು 


CU 


ಪಕ್ಕದ ಗ್ರಾಮವಾದ ನಡುವನಹಳ್ಳಿಯ ಗೊಲ್ಲರು, ಮದುವೆ ಮಾಡಿಕೊಡುವಂತೆ ಕೇಳಲು,ಇವರು ತಮ್ಮ ಜಾತಿ 


ಯಿಂದ ಗೊಲ್ಲರ ಜಾತಿಗೆ ಹೆಣ್ಣು ಕೊಡುವುದಿಲ್ಲವೆಂದು ಹೇಳಿದಾಗ ರೊಚ್ಚಿಗೆದ್ದ ಗೊಲ್ಲರು ಇವರ ಮೇಲೆ ದಾಳಿ ನಡೆಸಿ ಈ 
ಹದಿನಾರು ಜನರನ್ನೂ ಕೊಲೆ ಮಾಡಿದರು. (ಶತ್ರುಗಳಾಗಿದ್ದ ಗೋಣಿಗರು ಇವರ ಸಹಾಯಕ್ಕೆ ಬರಲಿಲ್ಲ). ಉಳಿದ 
ಒಬ್ಬಳೇ ಹೆಣ್ಣುಮಗಳು "ತನ್ನ ರಕ್ಷಣೆಗಾಗಿ ಬೆಂಕಿಗೆ ಹಾರಿಕೊಂಡು"ಹುತಾತ್ಮ'ಳಾದಳು. ಇವಳೊಂದಿಗೆ ಇವಳ ಗೆಳತಿಯಾಗಿದ್ದ 


ಮಡಿವಾಳರ ಹೆಣ್ಣು ಮಗಳು ಕೂಡಾ ಅಗ್ನಿಗೆ ಆಹುತಿಯಾದಳು. 


ಳಾದಳು. 


ಹೀಗೆ ಅಲ್ಲಿಯ ಮಹಾಸತಿ ಮೈದಳೆದು ಪೂಜನೀಯ. 


ಇದೇ ಮನೆತನದಲ್ಲಿ ಮಹಾಪರಾಕ್ರಮಶಾಲಿಯಾದ ಗಂಡು ಮಗುವೊಂದು ಜನಿಸಲು ಅವನಿಗೆ ಬ್ರಹ್ಮಲಿಂಗೇಶ್ವರನ ಅಂಕಿತದಲ್ಲಿ 
ಬಮ್ಮೆಗೌಡ ಎಂದು ಹೆಸರಿಟ್ಟರು. ಗೋಣಿತುಮಕೂರಿನ ಮೂಲಪುರುಷನಾಗಿ ಆತನು ಉಳಿಯಲೆಂದ್ಕು ಇದೇ ಊರಿನಲ್ಲಿದ್ದು 
ಬಲಿಷ್ಠವಾದ ಮನೆತನವಾಗಲೆಂದು, ಇವನ ಸೋದರಮಾವಂದಿರು, ಊರಿನ ಸುತ್ತ ನಾಲ್ಕು ಮನೆತನಗಳನ್ನು ಇವನ 
ಸಹಾಯಕ್ಕೆಂದು ನೆಲೆ ನಲ್ಲಿಸಿದರಲ್ಲದೆ, ಕುಡಿಯುವ ನೀರಿನ ಕಲ್ಮಾಣಿ ಇತ್ಯಾದಿ ಅನುಕೂಲಗಳನ್ನು ಮಾಡಿಕೊಟ್ಟರು. ನಾಲ್ಕು 
ಮಂದಿಯನ್ನು ಈ ಊರಿನ ನಾಲ್ಕು ಪಾಲಿನ ಗೌಡರೆಂದು ನೇಮಿಸಿದರು. ಇವರೆಲ್ಲರೂ ವಂಶಪಾರಂಪರ್ಯವಾಗಿ ಗೌಡಿಕೆ 
ಯನ್ನು ನಡೆಸಿಕೊಂಡು, ಊರಿನ ಹಬ್ಬ ಹರಿದಿನಗಳನ್ನು ವಿಜೃಂಭಣೆಯಿಂದ ನಡೆಸಿಕೊಂಡು ಬರುತ್ತಿದ್ದಾರೆ, 

ಸುಮಾರು ೮೦೦-೯೦೦ ವರ್ಷಗಳ ಹಿಂದೆ ಹೀಗೆ ರೂಪುಗೊಂಡ ಗೋಣಿತುಮಕೂರಿನ ಆದಿವಾಸಿಗಳು ಗೋಣಿಗರೆಂದೂ ಅವ 
ರಿಂದ ಈ ಊರಿಗೆ "ಗೋಣಿತುಮಕೂರು' ಎಂಬ ಹೆಸರು ಬಂದಿತೆಂದೂ ತಿಳಿದುಬರುತ್ತದೆ, 


೫೮. 


ಇತಿಹಾಸ ದರ್ಶನ 


ಈ ಊರಿನಲ್ಲಿ ಆಂಜನೇಯ, ಭೈರವೇಶ್ವರ, ಗದ್ದೆ 
ಕೆಂಪಮ್ಮ, ಅರಸಮ್ಮ, ರಾಮಲಿಂಗೇಶ್ವರ, ಬ ತ್ರಿಹ್ಮಲಿಂಗೇ 
ಶ್ವರ, ಕಲ್ಲೇಶ್ವರ, ವಿಘ್ನೇಶ್ವರ, ಮುಂತಾದ ದೇವಾಲ 
ಯಗಳಿದ್ದು, ಗ್ರಾಮದ ಮುಖ್ಯಸ್ಥರು ಹೇಳಿದಂತೆ ಹಬ್ಬ 
ಗಳನ್ನು, ಪೂಜೆ-ಪುನಸ್ಮಾರಗಳನ್ನು ನಡೆಸಿಕೊಂಡು ಬರು 
ತ್ತಾರೆ. ಈ ದೇವಾಲಯಗಳು ಸುವರಾರು ೩೦೦.೪೦೦ 


ವರ್ಷಗಳ ಹಿಂದಿನವೆಂದು ತೋರುತ್ತವೆ. 


ಬ್ರಹ್ಮಲಿಂಗೇಶ್ವರ ದೇವಾಲಯ : ಈ ಬ್ರಹ್ಮ 
ಲಿಂಗೇಶ್ವರನೇ ಗ್ರಾಮದ ಮೂಲದೇವರು. ಹಿಂದೆ 
ಗೊಂಡಾರಣ್ಯವಾಗಿದ್ದ ಈ ಊರಿನಲ್ಲಿ ತಪಸ್ಸು ಮಾಡಿ 
ತ್ರಿಮೂರ್ತಿಗಳ ದರ್ಶನ ಪಡೆದು, ಕಾಯವಳಿದ ಖುಷಿ 
ಯೊಬ್ಬನ ಕಥೆಯನ್ನು ಈ ದೇವಾಲಯದ ಹಿನ್ನೆಲೆಯಲ್ಲಿ 
ಹೇಳುತ್ತಾರೆ. ಅಂತೆಯೇ, ಇವನ ಸೇವೆ ವಾಡಿ ಕಾಯ 
ಕಳೆದ “ಅರಸಮ್ಮ'ನೇ ಈ ಊರಿನ ಗ್ರಾಮದೇವತೆ. ಈ 
ಯಷಿಯ ಇಚ್ಛೆಯಂತೆ ಈ ಎರಡೂ ದೇವಾಲಯಗಳನ್ನು 
(ಬ್ರಹ್ಮಲಿಂಗೇಶ್ವರ ವಂತ್ತು ಅರಸಮ್ಮನ ದೇವಾಲಯ 
ಗಳು) ಕಟ್ಟಲಾಗಿದ್ದು, ಇಂದಿಗೂ ಇಲ್ಲಿ ವಂಶಪಾರಂಪರ್ಯ 
ವಾಗಿ ಪೂಜೆಗಳು ನಡೆಯುತ್ತಿವೆ ; ಇದಕ್ಕೆ ಗ್ರಾಮದವರ 
ದತ್ತಿಯೂ ಇದೆಯೆಂದು ಹೇಳುತ್ತಾರೆ. ಬ್ರಹ್ಮಲಿಂಗೇ 
ಶ್ವರ ದೇವಾಲಯದಲ್ಲಿ ವರ್ಷಕ್ಕೊಮ್ಮೆ ಅಗ್ನಿಕುಂಡ, 
ವೀರಗಾಸೆ ಕುಣಿತ, ದೇವರ ಪ್ರತಿಮೆ ಹೊತ್ತು ಕುಣಿ 
ಯುವುದು, ಡೋಲು-ವಾದ್ಯಗಳ ಸಮೇತ ನರ್ತನ, 
ಇತ್ಯಾದಿಗಳು ತಪ್ಪದೆ ನಡೆಯುತ್ತವೆ. 


ಅರಸಮ್ಮದೇವಿ ಗ್ರಾಮದೇವತೆಯಾಾದ 
“ಆದಿಶಕ್ತಿ ಅರಸಮ್ಮದೇವಿ'ಯು ಇಂದಿಗೂ "ದುಷ್ಟ ಶಿಕ್ಷಣ 
ಶಿಷ್ಟರಕ್ಷಣ' ದೇವಿಯಾಗಿ ಜನಪದರ ನಂಬಿಕೆಗೆ, ಅವರ 
ಭಕ್ತಿಪೂರ್ವಕ ಪೂಜಾದಿಗಳಿಗೆ ಪಾತ್ರಳಾಗಿದ್ದಾಳೆ. 
ಸುವಕಾರು ೨೫೦ ವರ್ಷಗಳ ಹಿಂದೆ ಪೂಜೆ ಮಾಡುತ್ತಿರು 
ವಾಗ ತಾಯಿಯ ಶಿಲ್ಪದಿಂದ ಹಾಲು ಧಾರಾಕಾರವಾಗಿ 
ಹರಿಯಲಾ, ಗ್ರಾಮದ ಜನರು ಅದನ್ನು "ಮಹಾರಾಜ' 
ರಿಗೆ ಕಳಂಹಿಸಿದರಂತೆ. ಮಹಾರಾಜರು ಆ ಹಾಲನು 
ಪರೀಕ್ಷಿಸಿ, ಇದಂ ದೈವದತ್ತವಾಗಿ ಬಂದ ಕ್ಷೀರವೆಂದು 


3 ಮಯಮತ, ೯.೮೪-೮೫ 
4 ಅದೇ, ೧೯.೨೩-೨೯ 


ಇತಿಹಾಸ ದರ್ಶನ 


ಭಾವಿಸಿ ಈ ದೇವತೆಗೆ ಹೆಚ್ಚಿನ ಕೊಡುಗೆ ಕೊಡಬೇಕೆಂದು 
ಆದೇಶಿಸಿದರಂತೆ. ಅಲ್ಲದೆ, ಮಹಾರಾಜರು ಇವಳನ್ನು 
"ಅಮೃತ ಮಹಾಲಕ್ಷ್ಮಿ? ಎಂದು ಗೌರವಿಸಿ 
ಪೂಜಿಸಿದರಂತೆ. ಈ ದೇವಿಯ ಹೆಸರಿನಲ್ಲಿ ವರ್ಷಕ್ಕೊವೆದ್ಮ 
ಯುಗಾದಿಯ ನಂತರ ಜಾತ್ರೆ ನಡೆಯುತ್ತದೆ. ಒಕ್ಕಲು 
ಗೌಡರು ಇದರ ಪೂಜೆಯನ್ನು ವಠಾಡುತ್ತಾರೆ. 


ಕಲ್ಲೇಶ್ವರ ದೇವಾಲಯ : ಈ ಊರಿನಲ್ಲಿ 
ಪ್ರಾಚೀನವಾದ, ವಾಸ್ತುಶಿಲ್ಪದ ದೃಷ್ಟಿಯಿಂದ ಮುಖ್ಯ 
ವಾದ ದೇವಾಲಯವಿದು. ಇದಂ ಈ ಊರಿನ ಬಸ್‌ 
ನಿಲ್ದಾಣ ಮತ್ತು ಕೆರೆಗೆ ಹತ್ತಿರದಲ್ಲಿದೆ. ಶಾಸ್ತ್ರಕ್ಕೆ ಸರಿಯಕಾಗಿ 
ಪೂರ್ವದಿಕ್ಕಿಗೆ ಮುಖವರಾಡಿರುವ್‌ ಈ ದೇವಾಲಯ 
ವನ್ನು ಪೂರ್ಣವಾಗಿ ಕಲ್ಲಿನಿಂದ ಕಟ್ಟಲಾಗಿದ್ದು, ಸರಳ 
ರಚನೆಯನ್ನು ಹೊಂದಿದೆ. ಹೆಚ್ಚು ಎತ್ತರವಾಗಿರದ 
ಈ ದೇವಾಲಯದಲ್ಲಿ ಗರ್ಭಗೃಹ, ಅಂತರಾಳ, ನವರಂಗ 
ಗಳಿದ್ದು, ಪ್ರವೇಶದಲ್ಲಿ ಮೆಟ್ಟಿಲುಗಳಿವೆ. ಹೊರಭಾಗ 
ದಲ್ಲಿ ಅಧಿಷ್ಮಾನ, ಭಿತ್ತಿ, ಪ್ರಸ್ತರ, ಶಿಖರ, ಗ್ರೀವ, ಕಲಶ 
ಈ ಎಲ್ಲ ಭಾಗಗಳೂ ಬಹುಪಾಲು ಮೊದಲಿನಂತೆಯೇ 
ಉಳಿದಿವೆ. ದೇವಾಲಯವು ಇಂದಿಗೂ ಸುಸ್ಥಿತಿಯಲ್ಲಿದೆ. 
ಅಲ್ಲದೆ, ಅಧಿಷ್ಕಾನವು ಖುರ-_ಕುಂಭ- ಪಟ್ಟಿ ಕಾಗಳಿರುವ 
ಸರಳವಾದ *ವಂಂಚಬಂಧ' ಅಧಿಷ್ಠ್ಮೂನವಾಗಿದ್ದಿ, 
ಅಲಂಕಾರರೆಹಿತವಾಗಿದೆ. ಅಧಿಷ್ಠಾನದ ಯಾವುದೇ 
ಭಾಗದಲ್ಲಾದರೂ *ಪ್ರಣಾಳ'ವು ಬರಬಹಂದಾಗಿದ್ದು,. ಆ 
ಭಾಗವು ಗರ್ಭಗೃಹದ ನೆಲಮಟ್ಟ ್ಸಿವನ್ನೂ ಸೂಚಿಸುತ್ತದೆ 
ಮತ್ತು ಪ್ರಣಾಳವು ದೇವಾಲಯದ ಎಡಭಾಗದಲ್ಲಿರ 
ಬೇಕೆಂಬುದು ನಿಯವಂ.* ಅಂತೆಯೇ, ಇಲ್ಲಿಯೂ 
ದೇವಾಲಯದ ಎಡಭಾಗಕ್ಕೆ, ಅಧಿಷ್ಕಾನದ “ಕಂಠ' ಭಾಗ 
ದಲ್ಲಿ ಸಾಧಾರಣ ರೀತಿಯ ಪ್ರಣಾಳವನ್ನು ರಚಿಸಲಾಗಿದೆ. 
ಅಧಿಷ್ಠಾನದ ಮೇಲಿನ ಭಿತ್ತಿಯನ್ನೂ ಸರಳವಾಗಿ ರಚಿಸ 
ಲಾಗಿದೆ. ಭದ್ರ-ಕರ್ಣಗಳ ವಿಂಗಡಣೆಯಿಲ್ಲದೆ ನೇರ. 
ರಚನೆಯನ್ನು ಹೊಂದಿದ್ದರೂ ಗರ್ಭಗೃಹ ಮತ್ತು ಅಂತ 


' ರಾಳವನ್ನೊಳಗೊಂಡ ಭಾಗ ವಠಾತ್ರ ಹಿಂದೆ ಸರಿದಂತಿದ್ದಂ 


ನವರಂಗದ ವೈಶಾಲ್ಯತೆಯನ್ನು ಗುರಂತಿಸಬಹುದಾಗಿದೆ. 
ಭಿತ್ತಿಗೆ “ವೇದಿ” ಇಲ್ಲದಿರುವುದರಿಂದ, ನೇರವಾಗಿ ಅಧಿ 


೫೯ 


ಷ್ಮೂನದ ಮೇಲಿನಿಂದಲೇ ಭಿತ್ತಿಯಲ್ಲಿ ನಿಶ್ಚಿತ ಅಂತರದಲ್ಲಿ 
*ಕುಡ್ಕಸ್ತಂಭ'ಗಳನ್ನು ಬಿಡಿಸಲಾಗಿದೆ. ಈ ಕುಡ್ಯಸ್ತಂಭ 
ಗಳಂ “ಬ್ರಹ್ಮಕಾಂತ” ರೀತಿಯವು. ಅದರ ಬೋದಿಗೆಯ 
ಮೇಲೆ ಪುಷ್ಟವನ್ನೂ "ಕಲಶ'ದ ಮೇಲೆ “ಪತ್ತಚಿತ್ರ? 
ವನ್ನೂ ಬಿಡಿಸಲಾಗಿದೆ. ಭಿತ್ತಿಯಲ್ಲಿ ಇನ್ನಾವುದೇ 
ಅಲಂಕಾರವಿಲ್ಲ. | 

ಈ ದೇವಾಲಯದಲ್ಲಿ ಪ್ರಸ್ತರದ-ಉತ್ತರೆ, 
ವಾಜನ, ವಲಭೀ, ಕಸೋತ-ಈ ಎಲ್ಲ ಭಾಗಗಳನ್ನೂ 
ಗುರುತಿಸಬಹುದಾಗಿದೆ. “ವಲಭಿಲಿಯಂ ನಿರಲಂಕೃತ 
ವಾಗಿದ್ದು, ಕಪೋತದ ಮೇಲೆ "ನಾಸಿ'ಗಳನ್ನೂ ಬಿಡಿಸ 
ಲಾಗಿದೆ. ದೇವಾಲಯದ ಎಡಭಾಗದಲ್ಲಿ ನವರಂಗಕ್ಕೆ 
ಸೇರಿದ ಎಡೆಯಲ್ಲಿ ಮಾತ್ರ ಮೊದಲಿನ ಪ್ರಸ್ತರವು 


ಹಾಳಾಗಿರುವುದರಿಂದ, ಈಗ ಸಿವೆಂ೦ಟ್‌ ಗಾರೆಗಳಿಂದ' 


ಕೈಪಿಡಿಗೋಡೆಯನ್ನು ರಚಿಸಿ ಆ ಭಾಗವನ್ನು ಮುಚ್ಚೆ 
ದ್ದಾರೆ. ಪ್ರಸ್ತರದ ಮೇಲೆ ಶಿವನ ವಾಹನವಾದ ನಂದಿ 
ಯನ್ನೂ ಮೂಲೆಗಳಲ್ಲಿ ಸಿಂಹವನ್ನೂ ಇಡಲಾಗಿದೆ.5 
ಇದರ ಮೇಲೆ ಕಟ್ಟಲಾಗಿರುವ ಶಿಖರವು "ಕದಂಬನಾಗರ' 
ರೀತಿಯದಾಗಿದೆ.6. ಹಂತಹಂತವಾಗಿ ಕಿರಿದಾಗುತ್ತಾ 
ಹೋಗಂವ ನಾಲ್ಕು ತಳಗಳನ್ನು ಹೊಂದಿರುವ ಈ 
ಶಿಖರವು ಕಪೋತ-ಕಂಠಗಳಿಂದ ಕೂಡಿದೆ ಹಾಗೂ 
ಕಪೋತದಲ್ಲಿ ಸಾಲಂ ನಾಸಿಗಳಿವೆ. ಅಂತ್ಯದಲ್ಲಿ ನಾಲ್ಕು 
ಮುಖದ "ಬ್ರಹ್ಮಛಂದ ಶಿಖರ'ವಿದೆ. ಶಿಖರದ ನಾಲ್ಕೂ 
ದಿಕ್ಕುಗಳಲ್ಲಿ ಮಹಾನಾಸಿಯನ್ನು ಕೆತ್ತಲಾಗಿದ್ದು (ಈಗ 
ಸವೆದುಹೋಗಿದೆ), ಇದರ ಮೇಲೆ ಮಹಾಪದ್ಮ ಮತ್ತು 
ಸ್ತೂಪಿ ಇವೆ. ಶಿಖರದ ಮಂಂಭಾಗದಲ್ಲಿ ಶಂಕನಾಸಿಯಂ 
ರಚನೆಯಂ ನಾಲ್ಕು ತಳಗಳನ್ನೂ ಆವರಿಸಿದೆ. 
ಗರ್ಭಗೃಹವು ಅವಶ್ಯಕತೆಗೆ ತಕ್ಕಂತೆ ಚಚ್ಚೌಕ 
ವಾಗಿಯೂ ಚಿಕ್ಕದಾಗಿಯೂ ಇದ್ದು, ಅದರಲ್ಲಿ ಸಣ್ಣ 
ದಾದ ಲಿಂಗವಿದೆ. ಅಲ್ಲಲ್ಲಿ ಭಿತ್ತಿಸ್ತಂಭಗಳಿವೆ. "ವಿತಾನ' 
ದಲ್ಲಿ ಪುಷ್ಪವನ್ನು ಬಿಡಿಸಲಾಗಿದೆ. ದ್ವಾರದಲ್ಲಿ ನಿರಲಂಕೃತ 
ಶಾಖೆಗಳಿದ್ದು ಅದರ ಕೆಳಗೆ *ಪೇದ್ಯಾಪಿಂಡ'ವನ್ನು ರಚಿಸಿ 
ದ್ವಾರೆ. "ವಂಂಗಳಫಲಕ'ದ ಮೇಲೆ ಯಕಾವುದೇ ಬಿಂಬ 


ವಲ್ಲ. ಆದರೆ ಅದರ ಪಕ್ಕಗಳಲ್ಲಿ ಕೆಳಗೆ ತೂಗಾಡುತ್ತಿ 
ರುವ ಕಮಲದ ಮೊಗ್ಗನ್ನು ಬಿಡಿಸಲಾಗಿದೆ. . ಅಂತ 
ರಾಳವೂ ಗರ್ಭಗೃಹದಷ್ಟೇ ವಿಸ್ತಾರವಾಗಿದೆ. ಇದಂ*ತೆರೆದ 
ಅಂತರಾಳ'ವಾಗಿದ್ದು, ವಿತಾನದಲ್ಲಿ ಕಮಲದ ಮೊಗ್ಗನ್ನು 
ಬಿಡಿಸಿದ್ದಾರೆ. 


ಅಂತರಾಳದ ವಂಂದಿನ ನವರಂಗವು ಹೆಚ್ಚು 
ವಿಶಾಲವಾಗಿಲ್ಲವಾದರೂ ಸುಂದರ ಕಂಬ ಮತ್ತು ವಿತಾನಾ 
ಲಂಕರಣಗಳನ್ನು ಹೊಂದಿದೆ. ನವರಂಗದಲ್ಲಿ ವೇದಿಕೆ 
ಯನ್ನೂ ಕಂಬಗಳ ಮಧ್ಯೆ "ವಿತಾನ'ವನ್ನೂ ರಚಿಸ 
ಬೇಕೆಂದು “ಮಯವಾತ'ದಲ್ಲಿ ಹೇಳಿದೆ... ಅಂತೆಯೇ, 
ಈ ದೇವಾಲಯದಲ್ಲಿ ಚಚ್ಚೌಕವಾಗಿರುವ ನವರಂಗದ 
ವಂಧ್ಯೆ ವೇದಿಕೆಯನ್ನು ರಚಿಸಿದ್ದು (ಈಗ ಬಹುಪಾಲು 
ಮುಚ್ಚಿ ಹೋಗಿದೆ), ಅದರ ಮೇಲೆ ಸಾಲ್ಕು ಕಂಬಗಳೂ 
ಅವುಗಳ ಸುತ್ತ ಭಿತ್ತಿಗೆ ಸೇರಿದ ಹನ್ನೆರಡಂ ಕಂಬಗಳೂ 
ಇವೆ, ಕಂಬಗಳು ಪೀಠರಹಿತವಾಗಿಯೂಾ ಸರಳ 
ವಾಗಿಯೂ ರಚನೆಗೊಂಡಿವೆ. ಕಂಬದ ಮಧ್ಯಭಾಗದಲ್ಲಿ 
ಹದಿನಾರುವುಂಖದ ವಿನ್ಯಾಸವಿದ್ದ, ಅದರ ಮೇಲೆ 
ಚೌರಸ ಫಲಕವಿದೆ. ಇದರ ಮೇಲೆ ಕಂಬದ ಉಳಿದ 
ಭಾಗಗಳಾದ ಕಲಶ, ತಡಿ, ಕುಂಭಗಳಿವೆ. ಹೆಚ್ಚು ಉಬ್ಬಿ 
ದಂತಿರದ "ಕಂಂಭ'ದ ಮೇಲೆ ಬೋದಿಗೆಯನ್ನು ರಚಿಸ 
ಲಾಗಿದೆ.  ("ಫಲಕ' ಇಲ್ಲ). ಕಂಬದ ನಾಲ್ಕೂ ಮಂಖ 
ದಲ್ಲಿರುವ ಈ  ಬೋದಿಗೆಯಂ “ತರಂಗಬೋದಿಗೆ? 
ಯಾಗಿದೆ ಹಾಗೂ ಅದರಲ್ಲಿ "ಮಧ್ಯಪಟ್ಟ'ವೂ ಇದೆ. 
ವೇದಿಕೆಯ ನಾಲ್ಕೂ ಕಂಬಗಳ ಮಧ್ಯೆ ಒಂದು ಅಂಕಣವೂ 
ಸುತ್ತ ಇದೇ ರೀತಿ ಎಂಟು ಅಂಕಣಗಳೂ ಇವೆ 
“ನವರಂಗ” ಎಂಬ ಹೆಸರಿಗೆ ತಕ್ಕಂತೆ ಓಟ್ಟು 
ಒಂಭತ್ತು ಅಂಕಣಗಳಿರುವ ಸಮತಲ ವಿತಾನದಲ್ಲಿ 
ಎಲ್ಲ ಅಂಕಣಗಳನ್ನೂ “ಪದ್ಮಶಿಲಾ” ರೀತಿಯಲ್ಲಿ 
ರಚಿಸಲಾಗಿದೆ. ಮಧ್ಯೆ ಅಧಥೋವಂಖಿಯಕಾದ 
ಕಮಲವನ್ನು ಬಿಡಿಸಿದ್ದಾರೆ, ನವರಂಗದಲ್ಲಿ 
ಗಣಪತಿ, ಸರಸ್ವತಿ, ಇತ್ಯಾದಿ ಬಿಂಬಗಳಿವೆ. ಇದರ 


5 ಗ್ರೀವಭಾಗದಲ್ಲಿ ನಂದಿಯನ್ನು ಇಡಬೇಕೆಂಬುದು ನಿಯಮ - ಮಯಮತ, ೧೯.೪೭-೪೮ 
6 ಈ ರೀತಿಯ ಶಿಖರವನ್ನು “ಫಾಂಸನಾ ದ್ರಾವಿಡಶಿಖರ'ವೆಂದು ಡಾ| ಕೆ. ಎ. ಸೌಂದರರಾಜನ್‌ರವರು ಗುರುತಿಸುತ್ತಾರೆ- 


ನೋಡಿ : 
7]. ಮಯಮತ, ೨೫.೩೦-೩೧ 


೬೦ 


Encyclopedia of Indian Temple Architecture, Vol. I, Part 2, ೧. 57 


ಇರಿಹಾಸ ದರ್ಶನ 


ದ್ವಾರವು ಗರ್ಭಗೃಹದ ದ್ವಾರದಂತೆಯೇ ಇದೆ. ಹೀಗೆ 
ನವರಂಗವು ಚಿಕ್ಕ ಹಾಡೂ ಪೂರ್ಣ ಅಲಂಕರಣವನ್ನು 
ಹೊಂದಿದೆ. 


ಈ ದೇವಾಲಯದ ನಿವರ್ಕಾಣದ ಕಾಲವನ್ನು 
ಹೇಳುವ ಯಕಾವ ಶಾಸನವೂ ದೊರೆತಿಲ್ಲ. ತುರುವೇಕೆರೆ 
ಮತ್ತು ಅದರ ಸುತ್ತಲಿನ ಪ್ರದೇಶಗಳು ೧೧-೧೨ನೇ ಶತ 
ವರಾನದಲ್ಲಿ ಪ್ರಸಿದ್ಧಿಗೆ ಬರುತ್ತವೆ. ಸುವಕಾರು ಇದೇ 
ಕಾಲದಲ್ಲಿಯೇ ಈ ಊರು ಸಹಾ ಅಸ್ತಿತ್ವಕ್ಕೆ/ಪ್ರಸಿದ್ದಿಗೆ 
ಬಂದಂತೆ ತೋರುತ್ತದೆ. ಅಲ್ಲದೆ, ಈ ದೇವಾಲಯದ 
ಅಧಿಷ್ಠಾನ, ಶಿಖರ, ಕಂಬ_ ಇವು ಸಹಾ ಇದೇ ಕಾಲದ 
ಇತರ ದೇವಾಲಯಗಳನ್ನು ಹೋಲುತ್ತವೆ. ಈ 
ಹಿನ್ನೆಲೆಯಲ್ಲಿ ಈ ದೇವಾಲಯವನ್ನು ಕ್ರಿ.ಶ. ೧೧-೧೨ನೇ 


ಶತವಕಾನಕ್ಕೆ ಸೇರಿದ ದೇವಾಲಯವೆಂದು ಊಹಿಸಬಹು 
ದಾಗಿದೆ. 
ವಾಸ್ತುಶೈಲಿಯ ವಿಶೇಷತೆ : ಅಧಿಷ್ಠಾನ, 


ಭಿತ್ತಿ, ಪ್ರಸ್ತರ, ಗ್ರೀವ, ಶಿಖರ, ಕಲಶ-ಹೀಗೆ ಆರೂ 
ಅಂಗಗಳಿದ್ದು, ಈ ದೇವಾಲಯವು ದ್ರಾವಿಡಶೈಲಿಯ 
ಪಡ್ವರ್ಗ ದೇವಾಲಯಗಳಿಗೆ ಒಂದಂ ಉದಾಹರಣೆ 
ಯರಾಗಿದೆ. 
ಂಹಾಕೂಟದ ಚಾ ಕನನ 
ದಲ್ಲೇ ಕಾಣಬಹುದಾಗಿದೆ. (ಕಾಲ : 
೫೫೦- -೬೦೦), ಕ್ರಿ ಶ, ೭-೮ನೇ ಶತರ್ಮಾ ನ್ಯ Re 
ಬಾದಾಮಿ_ಪಟ್ಟದಕಲ್ಲಿನ ಕೆಲವು ದೇವಾಲಯಗಳು 
ಮತ್ತು ಕೆಲವು ದೇವಾಲಯಗಳ “ಪ್ರತೋಲಿ'ಗಳಲ್ಲೂ 
ಮಂಚಬಂಧ ಅಧಿಷ್ಠಾನವಿದೆ. ಆ ನಂತರದ ದೇವಾಲ 
ಯಗಳಲ್ಲಿ ಅದು ಹೆಚ್ಚಾ ಗಿ “ಪ್ರತೋಲಿ'ಗಳಲ್ಲೇ ಉಳಿದು 
ಕೊಂಡು ಬಂದಿರುವುದನ್ನು ಕಾಣುತ್ತೇವೆ. ಹೀಗಿರು 
ವಾಗ, ಬಾದಾವಿಂ ಚಾಲುಕ್ಕರ ನಂತರ ಪ್ರಧಾನ ದೇವಾ 
ಲಯದಲ್ಲಿ ಅಪ ಮೂ ಕಾಣಬರುವ ಮಂಚಬಂಧ 
ಅಧಿಷ್ಕಾನವಿರುವ ಕೆಲವೇ ದೇವಾಲಯಗಳಲ್ಲಿ ಇದೂ 
ಒಂದಾಗಿದೆ. ಕದಂಬನಾಗರ ಶಿಖರವು ಕ್ರಿ.ಶ. ೭೮ನೇ 
ಶತವಣನದಿಂದಲೂ ಬಳಕೆಯಲ್ಲಿದ್ದು, ಕ್ರಿ. ಶ. ೧೦-೧೧ 
ನೇ ಶತವಕಾನದ ದೇವಾಲಯಗಳಲ್ಲೂ ಇದನ್ನು 
ಕಾಣುತ್ತೇವೆ. ಹೀಗೆ ಅಲ್ಲಲ್ಲಿ ಕಾಣಬರುವ ಕದಂಬ 


ಇತಿಹಾಸ ದರ್ಶನ 


“ಮಂಚಬಂಧ” ಅಧಿಷ್ಕಾನದ ಆರಂಭವನ್ನು' 


ನಾಗರ ಶಿಖರಕ್ಕೆ ಕೊಡುಗೆ 


ಯಾಗಿದೆ. 


ಇದಂ ಮತ್ತೊಂದು 


ಈ ದೇವಾಲಯದ ನವರಂಗದಲ್ಲಿರುವ ಕಂಬವು 
ಕ್ರಿ.ಶ. ೧೦-೧೧ನೇ ಶತವಕಾನದ ಅನೇಕ ದೇವಾಲಯ 
ಗಳಲ್ಲಿ ಕಾಣಬರುತ್ತದೆ... ಈ ರೀತಿಯ ಕಂಬಗಳಿಗೆ 
ಚೌರಸಫಲಕದ ಅಂತ್ಯಗಳಲ್ಲಿ ಕಮಲದ ಮೊಗ್ಗುಗಳನ್ನು 
ಬಿಡಿಸಿದಾಗ ಅವು *ಚಿತ್ರಸ್ಕಂಭ' ಪ್ರಕಾರದ ಸ್ತಂಭವೆನಿ 
ಸುತ್ತವೆ. ಮುಂಂದೆ, ಕ್ರಿ.ಶ. ೧೪-೧೫ನೇ ಶತವಣಾನ. 
ಗಳಲ್ಲಿ ಕಾಣಬರುವ *ಚಿತ್ರಸ್ಕಂಭ'ವೆಂಬ ಸ್ತಂಭೆ 
ಪ್ರಕಾರಕ್ಕೆ ಈ ರೀತಿಯ ಸ್ತಂಭಗಳೇ ಪ್ರೇರಕವಾಗಿವೆ 
ಯೆನ್ನ ಬಹುದು. 


ದೇವಾಲಯವು ರಚನಾ ವಿನ್ಯಾಸದಲ್ಲಿ ಸುತ್ತಲಿನ 
ದೇವಾಲಯಗಳನ್ನು ಹೋಲುತ್ತಿದ್ದ ಕಾಲ, ರಾಜ 
ವಂಶಗಳಿಗಿಂತ ಹೆಚ್ಚಾಗಿ ಪ್ರಾದೇಶಿಕತೆಯನ್ನು ಎತ್ತಿ 


ಹಿಡಿಯುತ್ತಿದೆ. 


ಈ ದೇವಾಲಯದಲ್ಲಿ ವೀರಶೈವರು ನಿತ್ಯವೂ 
ಪೂಜೆಯನ್ನ ಮಾಡುತ್ತಾರಾದರೂ ಮಹಾಶಿವರಾತ್ರಿ 
ಯರಲ್ಲಿ ವಿಶೇಷವಾಗಿ ಅಭಿಷೇಕ ಇತ್ಯಾದಿಗಳು ನಡೆಯಂ 
ತ್ತವೆ. ಊರಿನಲ್ಲಿ ಕಾಲಕ್ಕೆ ಸರಿಯಕಾಗಿ ವಂಳೆ ಬಾರದೇ 
ಇದ್ದಲ್ಲಿ, ಸಾಂಪ್ರದಾಯಿಕವಾಗಿ ರಂದ್ರಾಭಿಷೇಕವನ್ನು 
ನೆರವೇರಿಸುತ್ತಾರೆ. ಅಂದು, ದೇವರಿಗೆ ಗಂಟಂಕಂ 
ನೀರು ಕುಡಿಸಿ ಕೋಡಿ ಹರಿಸಿದರೆ. ದೇವರಂ ಆಶೀ 
ರ್ವದಿಸಿ ಮಳೆ ತರಿಸಂತ್ತಾನೆಂಬ ನಂಬಿಕೆ ಇಲ್ಲಿನ ಜನರ 
ಲಿದೆ. 


ಹೀಗೆ,ಚಿಕ್ಕದಾಗಿ ಸರಳವಾಗಿ ರಚಿಸಲ್ಪಟ್ಟಿದ್ದರೂ 
ಈ ದೇವಾಲಯವು ಈ ತಾಲ್ಲೂಕಿನ ದೇವಾಲಯಗಳಲ್ಲಿ 
ವಾಸ್ತುಶಿಲ್ಪ ದೃಷ್ಟಿಯಿಂದ ತನ್ನದೇ ಆದ ಸ್ಥಾನವನ್ನು 
ಹೊಂದಿದೆ. "ಆಚರ ತುರುವೇಕೆರೆ, ನಾಗರಾಪುರ, 
ಈ ಪ್ರದೇಶದ ದೇವಾಲಯಗಳ ಬಗೆಗೆ ಉಲ್ಲೇಖ 
ದೊರೆಯುವಂತೆ ಈ ದೇವಾಲಯದ ಬಗೆಗೆ ದೊರೆಯಂ 
ವುದಿಲ್ಲ. ಸಮಗ್ರವಾಗಿ ಗಮನಿಸಿದರೆ, ಈ ಊರಿನ 
ಎಲ್ಲ ದೇವಾಲಯಗಳೂ ಒಂದಂ ರೀತಿಯಲ್ಲಿ ಆಸಕ್ತಿ 
ದಾಯಕವಾಗಿವೆ ಎಂದು ಹೇಳಬಹುದಾಗಿದೆ. 


೬೧ 


ಕ 


ಈ ಊರಿನ ಬಗೆಗಾದರೂ ಹೆಚ್ಚಿನ ವಿಷಯಗಳು ಬೇಕಿದೆ. ಮಹಾಸತಿ, ಅರಸಮ್ಮದೇವಿ-ಈ ಕಥೆಗಳಿಗೂ 
ನಮಗೆ ಸದ್ಯಕ್ಕೆ ಸಿಗುತ್ತಿಲ್ಲ. ಈ ಊರಿನ ಇತಿಹಾಸವನ್ನು ದತ್ತಿ ಪಡೆದ ವಿಷಯಗಳಿಗೂ ಆಧಾರಗಳನ್ನು ಹುಡುಕ 
"ಸು. ೮೦೦-೯೦೦ ವರ್ಷಗಳಷ್ಟು ಹಿಂದಕ್ಕೆ ಒಯ್ಕ್ಯಬಹು ಬೇಕಾಗಿದೆ. ಅಲ್ಲದೆ, ಈ ಊರಿನ ಸಾವಣಾಜಿಕ, 
ದಾದರೂ ಅದಕ್ಕೆ ದಾಖಲೆಗಳ ನೆರವು ಬೇಕು. ಅದಕ್ಕೂ ಸಾಂಸ್ಕ್ರತಿಕ ಅಂಶಗಳ ಬಗ್ಗೆ ಇನ್ನೂ ಹೆಚ್ಚಿ ನ ವಿಷಯಂ 
ಹಿಂದಿನ ಇತಿಹಾಸವನ್ನೂ ಗುರುತಿಸುವ ಪ್ರಯತ್ನ ವಕಾಡ ಗಳನ್ನು ಸಂಗ್ರಹಿಸಬೇಕಾಗಿದೆ.*. 


* ಇಲ್ಲಿಯ ದೇವಾಲಯ ಮತ್ತು ಶಾಸನಗಳನ್ನು ಕುರಿತು ವಿಷಯವನ್ನು ಸಂಗ್ರಹಿಸುವಲ್ಲಿ ನನಗೆ ಸಹಾಯ ಮಾಡಿದ ನನ್ನ ತಾತನವ 
ರಾದ ಶ್ರೀ ಟಿ. ಎಸ್‌. ಕೆರಗೋಡಯ್ಯ (ನಿವೃತ್ತ ಶಾನುಭೋಗರು) ಅವರಿಗೂ ಸೋದರಮಾವ ಶ್ರೀ ಟಿ. ಕೆ. ಶಿವಸ್ವಾಮಿ 
ಅವರಿಗೂ ಅಧ್ಯಾಪಕರಾದ ಶ್ರೀ ಶಿವರಾಮರಾಜು ಅವರಿಗೂ ಊರಿನ ಹಿರಿಯರಿಗೂ ನಾನು ಕೃತಜ್ಞಳಾಗಿದ್ದೇನೆ. 


೬೨ ಇತಿಹಾಸ ದರ್ಶನ 


